ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಸವಿತಾ ಸಮಾಜದ ಕುರಿತು 
ಶ್ರೀ ಎಂ.ಸಿ. ವೇಣುಗೋಪಾಲ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 


1012 (1166) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ಸವಿತಾ ಸಮಾಜವು 2ಎ ಹಿಂದುಳಿದ ವರ್ಗಗಳ ಗುಂಪಿಗೆ ಸೇರಿದ್ದು ಈ ಜಾತಿಯನ್ನು "ಹಜಾಮ" 
ಎಂಬ ರೂಪದಲ್ಲಿ ಉಪಯೋಗಿಸುತ್ತಿದ್ದು, ಈ ಹಿಂದೆ ಸರ್ಕಾರವು ಈ ಪದವನ್ನು ಗೆಜಿಟ್‌ನಿಂದ ತೆಗೆದು 
ಆದೇಶ ಮಾಡಿದ್ದರೂ ಕೂಡ ಪ್ರಸ್ತುತ ಬಳಕೆಯಲ್ಲಿರುವುದು ಸರಿಯೇ; 


(ಆ) ಈ ಪದವನ್ನು ಬಳಕೆ ಮಾಡುವವರನ್ನು ಶಿಕ್ಷೆಗೆ ಒಳಪಡಿಸಲು ಸಾಧ್ಯವೇ; ಸಾಧ್ಯವಿದ್ದಲ್ಲಿ ಕಾನೂನು 
ರೂಪಿಸಲಾಗುವುದೇ? 


